ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 31-03-2021 ಪ್ರಶ್ನೆ ಸಂಖ್ಯೆ: 3053 (2486) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಘೋಟ್ಲ್ನೆಕರ ಶ್ರೀಕಾಂತ ಲಕ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 
ವಿಷಯ : ನದಿದಂಡೆ ವ್ಯಾಪ್ಲಿಯಲ್ಲಿ ಅತಿಕುಮಿಸಿಕೊಂ೦ಡ ಜಮೀನು ತೆರವುಗೊಳಿಸಲು ಕ್ರಮದ ಬಗ್ಗೆ 


(ಅ) ಕಾರವಾರ ಜಿಲ್ಲೆಯಲ್ಲಿ ಖಾಸಗಿ ವ್ಯಕ್ತಿಗಳು ನದಿದಂಡೆ ವ್ಯಾಪ್ಲಿಯನ್ನು 
ಆಕುಮಿಸಿಕೊಂಡಿದ್ದಲ್ಲಿ, ಯಾವ ಸಕ್ಷಮ ಪ್ರಾಧಿಕಾರವು ಆಕ್ರಮಿತ ಪ್ರದೇಶವನ್ನು 
ತೆರವುಗೊಳಿಸುವ ಅಧಿಕಾರ ಹೊಂದಿದೆ; (ವಿವರ ನೀಡುವುದು) 


(ಆ) ಸದರಿ ನದಿ ದಂಡೆ ವ್ಯಾಪ್ಲಿಯಲ್ಲಿ ಒತ್ತುವರಿ ಮಾಡಿಕೊಂಡು ಸರ್ಕಾರಕ್ಕೆ ಮಾಹಿತಿ ನೀಡಿ 
ಅಕ್ರಮ-ಸಕ್ರಮದಡಿ ಮಂಜೂರಾತಿ ಮಾಡಿಕೊಂಡಿರುವ ಪ್ರಕರಣಗಳಿವೆಯೇ; ಇದ್ದಲ್ಲಿ, 
ಯಾವ ನಿಯಮಾವಳಿಯಡಿಯಲ್ಲಿ ತೆರವುಗೊಳಿಸಲು ಸರ್ಕಾರ ಕ್ರಮ ಕೈಗೊಳ್ಳುವುದು? 
(ಸಂಪೂರ್ಣ ವಿವರದೊಂದಿಗೆ ಮಾಹಿತಿ ಒದಗಿಸುವುದು) 


